QOVVENT 


Kerala Gazette No. 43 dated 3rd Novermber 2020 .. 


PART I 


Section iii 


सत्यमेव जयते 


W 


ಕೇರಳ ಸರಕಾರ 


ಕಾನೂನು 


( ಶಾಸನ ರಚನೆ - ಜಿ ) ಇಲಾಖೆ 


ಅಧಿಸೂಚನೆ 

2017 ಡಿಸೆಂಬರ್‌ 8 , 
ನಂಬ್ರ 19961 ಲೆಗ್ , ಜಿ 2 / 2017 / ಕಾನೂನು . ತಿರುವನಂತಪುರಂ, 

1193 ವೃಶ್ಚಿಕ 23 / 
1939 ಅಗ್ರಹಾಯಣ 17 . 


2017 ಡಿಸೆಂಬರ್‌ 8 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ 
ಈ ಕೆಳಗಿನ ಅಧ್ಯಾದೇಶವ 

ಶವನ್ನು 

ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ 
ಪ್ರಕಟಿಸಲಾಗಿದೆ . 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಕೆ ಎಸ್. ಮಧುಸೂಧನನ್ , 
ವಿಶೇಷ ಕಾರ್ಯದರ್ಶಿ ( ಕಾನೂನು ) . 


G 21 /2018 / GPC . 


41 


2 


2017 ರ 28 ನೇ ನಂಬ್ರ ಅಧ್ಯಾದೇಶ 
2017 ರ ಎ ಪಿ ಜೆ ಅಬ್ದುಲ್ ಕಲಾಂ ತಾಂತ್ರಿಕ ವಿಜ್ಞಾನ ವಿಶ್ವವಿದ್ಯಾಲಯ 

(ತಿದ್ದುಪಡಿ ) ಅಧ್ಯಾದೇಶ 
ಭಾರತ ಗಣರಾಜ್ಯದ ಅರುವತ್ತೆಂಟನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರಿಂದ 
ಪ್ರಖ್ಯಾಪಿಸಲ್ಪಟ್ಟಿತು . 

ಪಿ . ಜೆ . ಅಬ್ದುಲ್ ಕಲಾಂ ತಾಂತ್ರಿಕ ವಿಜ್ಞಾನ ವಿಶ್ವವಿದ್ಯಾಲಯ 
ಅಧಿನಿಯಮವನ್ನು ತಿದ್ದುಪಡಿ ಮಾಡುವುದಕ್ಕಿರುವ 


2015 ರ 


ಒಂದು 


ಅಧ್ಯಾದೇಶ 


ಪೀಠಿಕೆ -2015 ರ ಎ . ಪಿ . ಜೆ . ಅಬ್ದುಲ್ ಕಲಾಂ ತಾಂತ್ರಿಕ ವಿಜ್ಞಾನ ವಿಶ್ವವಿದ್ಯಾಲಯ 
ಅಧಿನಿಯಮವನ್ನು ಇನ್ನು ಮುಂದೆ ಕಾಣುವ ಉದ್ದೇಶಗಳಿಗಾಗಿ ತಿದ್ದುಪಡಿಮಾಡುವುದು 
ಯುಕ್ತವಾಗಿರುವುದರಿಂದಲೂ ; 

ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದಲೂ ಹಾಗೂ ತಾನು 
ತುರ್ತುಕ್ರಮವನ್ನು ಕೈಗೊಳ್ಳಲು ಅಗತ್ಯವಾದ ಸನ್ನಿವೇಶಗಳು ಅಸ್ತಿತ್ವದಲ್ಲಿವೆಯೆಂದು ಕೇರಳ 
ರಾಜ್ಯಪಾಲರಿಗೆ ಮನವರಿಕೆಯಾಗಿರುವುದರಿಂದಲೂ , 

ಈಗ , ಆದುದರಿಂದ, ಭಾರತ ಸಂವಿಧಾನದ 213 ನೇ ಅನುಚ್ಛೇದದ (1)ನೇ ಖಂಡದ 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ , ಕೇರಳ ರಾಜ್ಯಪಾಲರು ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸುತ್ತಾರೆ: 


1 . 


ಸಂಕ್ಷಿಪ್ತ ನಾಮ ಮತ್ತು ಪ್ರಾರಂಭ . (1 ) ಈ ಅಧ್ಯಾದೇಶವನ್ನು 2017 ರ 
ಪಿ . ಜೆ . ಅಬ್ದುಲ್ ಕಲಾಂ ತಾಂತ್ರಿಕ ವಿಜ್ಞಾನ ವಿಶ್ವವಿದ್ಯಾಲಯ ( ತಿದ್ದುಪಡಿ ) 
ಆಧ್ಯಾದೇಶವೆಂದು ಕರೆಯಬಹುದು . 


ಎ . 


( 2 ) 


ಇದು ಒಮ್ಮೆಲೆ ಜಾರಿಗೆ ಬರುವುದಾಗಿರುತ್ತದೆ. 


42 


3 


2 . 


2015 ರ 


17 ನೇ ಅಧಿನಿಯಮವನ್ನು ತಾತ್ಕಾಲಿಕವಾಗಿ ತಿದ್ದುಪಡಿ 
ಮಾಡತಕ್ಕದ್ದಾಗಿರುತ್ತದೆ. ಈ ಅಧ್ಯಾದೇಶವು ಜಾರಿಯಲ್ಲಿರುವ ಅವಧಿಯಲ್ಲಿ , 2015 ರ 
ಎ . ಪಿ . ಜೆ . ಅಬ್ದುಲ್ ಕಲಾಂ ತಾಂತ್ರಿಕ ವಿಜ್ಞಾನ ವಿಶ್ವವಿದ್ಯಾಲಯ ಆಧಿನಿಯಮ 
( 2015 ರ 17 ) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು ಉಲ್ಲೇಖಿಸಲ್ಪಡುವುದು ) ವು 
3 ರಿಂದ 11 ನೇ ವರೆಗಿನ ವಿಭಾಗಗಳಲ್ಲಿ ನಿರ್ದಿಷ್ಟಪಡಿಸಿದ ತಿದ್ದುಪಡಿಗೊಳಪಟ್ಟು 
ಜಾರಿಯಲ್ಲಿರುತ್ತದೆ . 


3 . 


ಕೆಲವು ಪದ ಪ್ರಯೋಗಗಳ ಉಲ್ಲೇಖಗಳಿಗೆ ಬದಲಿಯಾಗಿ ಇತರ ಪದ 
ಪ್ರಯೋಗಗಳನ್ನು ಸೇರಿಸುವುದು. ಪ್ರಧಾನ ಅಧಿನಿಯಮದಲ್ಲಿ, 


4 . 


( ಎ ) “ ಶೈಕ್ಷಣಿಕ ಸಮಿತಿ ” ಎಂಬೀ ಪದಗಳು ಬರುವ ಕಡೆಗಳಲ್ಲೆಲ್ಲ ಅದಕ್ಕೆ 
ಬದಲಾಗಿ “ ಶೈಕ್ಷಣಿಕ ಪರಿಷತ್ತು ” ಎಂಬ ಪದಗಳನ್ನು ಸೇರಿಸತಕ್ಕದ್ದು ; 

( ಬಿ ) ಕಾರ್ಯನಿರ್ವಾಹಕ ಸಮಿತಿ ” ಎಂಬ ಪದಗಳು ಬರುವ ಕಡೆಗಳಲ್ಲೆಲ್ಲ 
ಅದಕ್ಕೆ ಬದಲಾಗಿ “ ಸಿಂಡಿಕೇಟ್ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು . 

14 ನೇ ವಿಭಾಗದ ತಿದ್ದುಪಡಿ ಪ್ರಧಾನ ಅಧಿನಿಯಮದ 14 ನೇ ವಿಭಾಗದ ( 5 ) ನೇ 
ಉಪ - ವಿಭಾಗದಲ್ಲಿನ “ ಆದಷ್ಟು ಬೇಗನೆ ” ಎಂಬ ಪದಗಳನ್ನು ಬಿಟ್ಟುಬಿಡತಕ್ಕದ್ದು ಹಾಗೂ 
“ ಅಂತಹ ಪ್ರಾಧಿಕಾರಕ್ಕೆ ಅಥವಾ ನಿಕಾಯಕ್ಕೆ ಲಿಖಿತವಾಗಿ ವರದಿ ಮಾಡತಕ್ಕದ್ದಾಗಿರುತ್ತದೆ ” 
ಎಂಬೀ ಪದಗಳ ಬದಲಾಗಿ “ ಅಂತಹ ಪ್ರಾಧಿಕಾರದ ಅಥವಾ ನಿಕಾಯದ ನಿಕಟ ತರುವಾಯದ 
ಸಭೆಯಲ್ಲಿ ಅಂಗೀಕಾರಕ್ಕಾಗಿ ಸಲ್ಲಿಸತಕ್ಕದ್ದಾಗಿದೆ” ಎಂಬೀ ಪದಗಳನ್ನು ಸೇರಿಸತಕ್ಕದ್ದು . 

15 ನೇ ವಿಭಾಗದ ತಿದ್ದುಪಡಿ ಪ್ರಧಾನ ಅಧಿನಿಯಮದ 15 ನೇ ವಿಭಾಗದ ( 3 ) ನೇ 
ಉಪ - ವಿಭಾಗ ಹಾಗೂ ಷರತ್ತಿಗೆ ಬದಲಿಯಾಗಿ ಈ ಕೆಳಗಿನ ಉಪ - ವಿಭಾಗವನ್ನು ಸೇರಿಸತಕ್ಕದ್ದು , 
ಅದೇನೆಂದರೆ : 


5 . 


“ ( 3 ) ಸಹ - ಉಪಕುಲಾಧಿಪತಿಯ ನೇಮಕಾತಿಯ ಅವಧಿಯು ನಾಲ್ಕು ವರ್ಷಗಳು 
ಆಗಿರತಕ್ಕದ್ದು . ” . 

22 ನೇ ವಿಭಾಗದ ತಿದ್ದುಪಡಿ,ಪ್ರಧಾನ ಅಧಿನಿಯಮದ 22 ನೇ ವಿಭಾಗದಲ್ಲಿ 


6 . 


43 


4 


“ ( iv ) ಸಂಶೋಧನಾ ಪರಿಷತ್ತು ” ಎಂಬ ಐಟಮ್‌ನ ನಂತರ 
ಹಾಗೂ ” 

ಎಂಬ ಪದವನ್ನು ಬಿಟ್ಟು ಬಿಡತಕ್ಕದ್ದು ಹಾಗೂ ಹಾಗೇ ತಿದ್ದುಪಡಿ ಮಾಡಿದ 
( iv ) ನೇ ಐಟಮ್‌ನ ನಂತರ ಈ ಕೆಳಗಿನ ಐಟಮ್‌ಗಳನ್ನು ಸೇರಿಸತಕ್ಕದ್ದು, ಅದೇನೆಂದರೆ ; 

( v ) ಅಧ್ಯಯನಗಳ ಮಂಡಳಿ ; 
( vi ) ಆರ್ಥಿಕ ಸಮಿತಿ ; 


7 , 


(vii ) ಯೋಜನಾ ಸಮಿತಿ ; 
(vii ) ವಿದ್ಯಾರ್ಥಿ ಪರಿಷತ್ತು ಹಾಗೂ ”. 

23 ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 23 ನೇ ವಿಭಾಗದ ( 1 ) ನೇ 
ಉಪ- ವಿಭಾಗದಲ್ಲಿ, 
“ ಪದ ನಿಮಿತ್ತ ಸದಸ್ಯರು ” ಎಂಬ 

ಶೀರ್ಷಿಕೆಯ ಕೆಳಗೆ ( xv ) ನೇ 
ಐಟಮ್‌ನ ಬದಲಾಗಿ ಈ ಕೆಳಗಿನ ಐಟಮ್‌ನ್ನು ಸೇರಿಸತಕ್ಕದ್ದು , ಅದೇನೆಂದರೆ: 

“ ( xv ) ವಿಶ್ವವಿದ್ಯಾಲಯದ ಯೂನಿಯನ್ ಚೇರ್‌ಮ್ಯಾನ್ .”; 

( ಬಿ ) “ ಚುನಾಯಿತ ಸದಸ್ಯರುಗಳು ” ಎಂಬ ಶೀರ್ಷಿಕೆಯ ಕೆಳಗೆ ( ii) ನೇ 
ಐಟಮ್‌ನ ಬದಲಾಗಿ ಈ ಕೆಳಗಿನ ಐಟಮ್‌ನ್ನು ಸೇರಿಸತಕ್ಕದ್ದು , ಅದೇನೆಂದರೆ: 

“ (ii ) ಶಾಸನಗಳ ಮೂಲಕ ಗೊತ್ತುಪಡಿಸುವ ಪ್ರಕಾರ ವಿಶ್ವವಿದ್ಯಾಲಯದ 
ವಿದ್ಯಾರ್ಥಿಗಳಿಂದ ಅವರು ಆಯ್ಕೆ ಮಾಡುವ ಆರು ವಿದ್ಯಾರ್ಥಿ ಪ್ರತಿನಿಧಿಗಳು , ಅವರಲ್ಲಿ 
ಮೂರು ಮಂದಿ ಸರಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಿಂದ, ಒಬ್ಬರು ಅನುದಾನಿತ 
ಇಂಜಿನಿಯರಿಂಗ್ ಕಾಲೇಜುಗಳಿಂದ , ಒ 

ಕಾಲೇಜುಗಳಿ ೦ ದ , ಒಬ್ಬರು ಸರಕಾರಿ ನಿಯಂತ್ರಿತ ಸ್ವಸಹಾಯ 
ಇಂಜಿನಿಯರಿಂಗ್ ಕಾಲೇಜುಗಳಿಂದ ಹಾಗೂ ಒಬ್ಬರು ಖಾಸಗೀ ಸ್ವಸಹಾಯ ಇಂಜಿನಿಯರಿಂಗ್ 
ಕಾಲೇಜುಗಳಿಂದ ಆಗಿರತಕ್ಕದ್ದು. ಪ್ರಸ್ತುತ ಸದಸ್ಯರಲ್ಲಿ ಒಬ್ಬರು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿ , 
ಒಬ್ಬರು ಮಹಿಳೆ ಹಾಗೂ ಒಬ್ಬರು ಪರಿಶಿಷ್ಟ ಜಾತಿಗೊಳಪಟ್ಟವರೋ ಪರಿಶಿಷ್ಟ 
ಪಂಗಡಕ್ಕೊಳಪಟ್ಟವರೋ ಆಗಿರತಕ್ಕದ್ದು.”; 


“ ನಾಮ ನಿರ್ದೇಶಿತ ಸದಸ್ಯರುಗಳು ” ಎಂಬ ಶೀರ್ಷಿಕೆಯ ಕೆಳಗೆ, 


44 


5 


( i ) ( iv ) ನೇ ಐಟಮ್‌ನ ಬದಲಾಗಿ ಈ ಕೆಳಗಿನ ಐಟಮ್‌ನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ: 


( iv ) ಪಿ.ಎಚ್.ಡಿ ಸಂಶೋಧನೆಯ ಮೇಲ್ವಿಚಾರಣೆಯನ್ನು 
ವಹಿಸಿರುವಂತಹ ಹಾಗೂ ಪೋಸ್ಟ್ ಡೋಕ್ಟರಲ್ ಪಬ್ಲಿಕೇಶನ್‌ನ್ನು ಹೊಂದಿರುವಂತಹ, ಕೇರಳದ 
ಯಾವುದಾದರೂ ವಿಶ್ವವಿದ್ಯಾಲಯಗಳಿಂದ ಎರಡು ಶಿಕ್ಷಣ ತಜ್ಞರುಗಳು. ”. 

( i ) (v) ನೇ ಐಟಮ್‌ನ ಬದಲಾಗಿ ಈ ಕೆಳಗಿನ ಐಟಮ್‌ನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ: 


( v ) ಸರಕಾರವು ನಾಮನಿರ್ದೇಶ ಮಾಡುವ ಮೂರು ಇಂಜಿನಿಯರಿಂಗ್ 
ಕಾಲೇಜುಗಳ ಮುಖ್ಯಸ್ಥರುಗಳು ಅಥವಾ ಮ್ಯಾನೇಜರ್‌ಗಳು, ಅವರಲ್ಲಿ ಒಬ್ಬರು ಅನುದಾನಿತ 
ಕಾಲೇಜಿನಿಂದ, ಒಬ್ಬರು ಸರಕಾರ ನಿಯಂತ್ರಿತ ಸ್ವಸಹಾಯ ಕಾಲೇಜಿನಿಂದ ಹಾಗೂ ಒಬ್ಬರು 
ಖಾಸಗಿ ಸ್ವಸಹಾಯ ಆಗಿರತಕ್ಕದ್ದು ; ” ; 

( iii ) ( vi ) ನೇ ಐಟಮ್‌ನ ಬದಲಾಗಿ ಈ ಕೆಳಗಿನ ಐಟಮ್‌ಗಳನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ: 


“ ( vi ) ಅಧ್ಯಾಪಕರುಗಳಿಂದ ಸರಕಾರವು ನಾಮನಿರ್ದೇಶ ಮಾಡುವ , 
ಪಿ.ಎಚ್.ಡಿ ಹಾಗೂ ಹತ್ತು ವರ್ಷದ ಬೋಧನಾ ಅನುಭವವಿರುವ ಎರಡು ಸರಕಾರಿ 
ಇಂಜಿನಿಯರಿಂಗ್ ಕಾಲೇಜು ಅಧ್ಯಾಪಕರುಗಳು , ಒಬ್ಬರು ಅನುದಾನಿತ ಇಂಜನಿಯರಿಂಗ್ 
ಕಾಲೇಜು ಅಧ್ಯಾಪಕ , ಒಬ್ಬರು ಸರಕಾರ ನಿಯಂತ್ರಿತ ಸ್ವಸಹಾಯ ಇಂಜಿನಿಯರಿಂಗ್ ಕಾಲೇಜು 
ಅಧ್ಯಾಪಕ, ಒಬ್ಬರು ಖಾಸಗೀ ಸ್ವಸಹಾಯ ಇಂಜನಿಯರಂಗ್ ಕಾಲೇಜು ಅಧ್ಯಾಪಕ , ಪ್ರಸ್ತುತ 
ಸದಸ್ಯರಲ್ಲಿ ಒಬ್ಬರು ಮಹಿಳೆ ಹಾಗೂ ಒಬ್ಬರು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ 
ಪಂಗಡಕ್ಕೊಳಪಟ್ಟ ವ್ಯಕ್ತಿ ಹಾಗೂ ಒಬ್ಬರು ಇಂಜನಿಯರಿಂಗ್ ಅಲ್ಲದ ವಿಜ್ಞಾನ ವಿಷಯದ 
ಅಧ್ಯಾಪಕನೂ ಆಗಿರತಕ್ಕದ್ದು. 


vi ) ಅಧ್ಯಾಪಕೇತರ ಸಿಬ್ಬಂದಿಗಳಿಂದ ಸರಕಾರವು ನಾಮ ನಿರ್ದೆಶ ಮಾಡುವ 
ಒಬ್ಬ ಸದಸ್ಯ . ”; 


“ ಇತರ ಸದಸ್ಯರುಗಳು ” ಎಂಬ ಶೀರ್ಷಿಕೆಯ ಕೆಳಗೆ , (i) ನೇ ಐಟಮ್‌ನ್ನು 


ಬಿಟ್ಟುಬಿಡತಕ್ಕದ್ದು. 


45 


6 . 


8 . 


27 ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 27 ನೇ ವಿಭಾಗದ (1) ನೇ 
ಉಪ - ವಿಭಾಗದಲ್ಲಿ , “ ಪದನಿಮಿತ್ತ ಸದಸ್ಯರುಗಳು ” ಎಂಬ ಶೀರ್ಷಿಕೆಯ ಕೆಳಗೆ, 
( ಎ ) ( xi) ನೇ ಐಟಮ್‌ನ ಬದಲಾಗಿ 

ಐಟಮ್‌ನ ಬದಲಾಗಿ ಈ ಕೆಳಗಿನ ಐಟಮ್‌ನ್ನು ಹಾಗೂ 
ಷರತ್ತನ್ನು ಸೇರಿಸತಕ್ಕದ್ದು , ಅದೇನೆಂದರೆ: 


“ ( xi ) ಬೋರ್ಡ್ ಓಫ್ ಗವರ್ನಸ್‌್ರನಲ್ಲಿನ ವಿದ್ಯಾರ್ಥಿ ಪ್ರತಿನಿಧಿಗಳಿಂದ 
ಸರಕಾರವು ನಾಮನಿರ್ದೇಶ ಮಾಡುವ ಒಬ್ಬ ಸದಸ್ಯ : 


ಆದರೆ , ಶಾಸನಗಳ ಪ್ರಕಾರ ವಿದ್ಯಾರ್ಥಿ ಪ್ರತಿನಿಧಿಗಳ ಚುನಾವಣೆ ಪೂರ್ತಿಯಾಗದಿರುವ 
ಸಂದರ್ಭದಲ್ಲಿ , ಚುನಾವಣೆ ಪೂರ್ತಿಯಾಗುವವರೆಗೆ , ವಿಶ್ವವಿದ್ಯಾಲಯದೊಂದಿಗೆ ಸಂಯೋಜನೆ 
ಮಾಡಲ್ಪಟ್ಟ ಸರಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಒಬ್ಬ ವಿದ್ಯಾರ್ಥಿಯನ್ನು ಸರಕಾರವು 
ನಾಮನಿರ್ದೇಶ ಮಾಡಬಹುದಾಗಿದೆ, ” 


( ಬಿ ) ( xi )ನೇ ಐಟಮ್‌ನ ಬದಲಾಗಿ ಈ ಕೆಳಗಿನ ಐಟಮ್‌ನ್ನು ಸೇರಿಸತಕ್ಕದ್ದು , 


ಅದೇನೆಂದರೆ: 


( xiii ) ಬೋರ್ಡ್ ಓಫ್ ಗವರ್ನಸ್‌್ರನಲ್ಲಿನ ಇಂಜಿನಿಯರಿಂಗ್ ಕಾಲೇಜ್ 
ಮ್ಯಾನೇಜರ್‌ಗಳಿಂದ ಅಥವಾ ಮುಖ್ಯಸ್ಥರುಗಳಿಂದ ಸರಕಾರ ನಾಮನಿರ್ದೆಶ ಮಾಡುವ ಒಬ್ಬ 


9 . 


ಸದಸ್ಯ ”. 

31 ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 31 ನೇ ವಿಭಾಗದ ( 2 ) ನೇ 
ಉಪ- ವಿಭಾಗದಲ್ಲಿ, 

( ಎ ) (iii ) ನೇ ಐಟಮ್‌ನ ಬದಲಾಗಿ ಈ ಕೆಳಗಿನ ಐಟಮನ್ನು ಸೇರಿಸತಕ್ಕದ್ದು , 


ಅದೇನೆಂದರೆ: 


> 


( iii ) ವಿಶ್ವವಿದ್ಯಾಲಯದೊಂದಿಗೆ ಸಂಯೋಜನೆ ಮಾಡಲ್ಪಟ್ಟ ಸರಕಾರಿ 
ಇಂಜಿನಿಯರಿಂಗ್ ಕಾಲೇಜ್ , ಅನುದಾನಿತ ಇಂಜಿನಿಯರಿಂಗ್ ಕಾಲೇಜು , ಸರಕಾರದ 
ನಿಯಂತ್ರಣದಲ್ಲಿರುವ ಸ್ವಸಹಾಯ ಇಂಜಿನಿಯರಿಂಗ್ ಕಾಲೇಜು, ಖಾಸಗೀ ಸ್ವಸಹಾಯ 
ಇಂಜಿನಿಯರಿಂಗ್ ಎಂಬಿ ಪ್ರತಿಯೊಂದು ವಿಭಾಗದಿಂದಲೂ ಕುಲಪತಿಯವರು ನೀಡುವ ತಲಾ 


46 


7 


ಮೂರು ಮಂದಿಯನ್ನು ಒಳಗೊಳ್ಳುವ ಪಟ್ಟಿಗಳಿಂದಲೂ ಬೋರ್ಡ್ ಓಫ್ ಗವರ್ನಸ್್ರ ನಾಮ 
ನೀರ್ದಶ ಮಾಡುವ ತಲಾ ಒಂದು ಪ್ರಾಂಶುಪಾಲರು ; ಅವರಲ್ಲಿ ಒಬ್ಬರು ಮಹಿಳೆಯಾಗಿರತಕ್ಕದ್ದು, 
ಪಟ್ಟಿಗಳಲ್ಲಿ ಸೇರಿಸಲ್ಪಡಲು ಅರ್ಹತೆಯಿರುವ ಮಹಿಳೆಯ ಅಭಾವದಲ್ಲಿ ಇತರ ವಿಭಾಗಗಳಿಗೆ 
ಸೇರಿದವರನ್ನು ಪರಿಗಣಿಸತಕ್ಕದ್ದು . ” ; 

ಬಿ ) ( iv ) ನೇ ಐಟಮ್‌ನ ಬದಲಾಗಿ ಈ ಕೆಳಗಿನ ಐಟಮನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ: 


ಇ ೦ ಜಿನಿಯರಿಂಗ್ 


ಕಾಲೇಜು 


“ (iv ) ವಿಶ್ವವಿದ್ಯಾಲಯದೊಂದಿಗೆ ಸಂಯೋಜನೆ ಮಾಡಲ್ಪಟ್ಟ ಸರಕಾರಿ 
ಇಂಜಿನಿಯರಿಂಗ್ ಕಾಲೇಜ್ , ಅನುದಾನಿತ ಇಂಜಿನಿಯರಿಂಗ್ ಕಾಲೇಜು , ಸರಕಾರದ 
ನಿಯಂತ್ರಣದಲ್ಲಿರುವ ಸ್ವಸಹಾಯ ಇಂಜಿನಿಯರಿಂಗ್ ಕಾಲೇಜು, ಖಾಸಗೀ ಸ್ವಸಹಾಯ 

ಎ ೦ ಬ ಪ್ರತಿಯೊಂದು ವಿಭಾಗದಿಂದಲೂ ವಿವಿಧ 
ಇಂಜಿನಿಯರಿಂಗ್ ಶಾಖೆಗಳನ್ನು ಪ್ರತಿನಿಧಿಸುವ ಹಾಗೂ ಪ್ರೋಫೆಸರ್‌ಗಳ ಪದವಿಗಿಂತ 
ಕಡಿಮೆಯಲ್ಲದ್ದೂ ಆದ ಪ್ರಸ್ತುತ ಪ್ರತಿಯೊಂದು ವಿಭಾಗದಿಂದ ಕುಲಪತಿ ನೀಡುವ ತಲಾ 
ಮೂರು ಹೆಸರು ಒಳಗೊಳ್ಳುವ ಪಟ್ಟಿಯಿಂದಲೂ , ಬೋರ್ಡ್ ಓಫ್ ಗವರ್ನಸ್್ರ ನಾಮ 
ನಿರ್ದೆಶ ಮಾಡುವ ತಲಾ ಒಂದು ಅಧ್ಯಾಪಕರು ; ಅವರಲ್ಲಿ ಒಬ್ಬರು ಮಹಿಳೆ ಹಾಗೂ 
ಒಬ್ಬರು ಪರಿಶಿಷ್ಟ ಜಾತಿಗಳಿಗೆ ಅಥವಾ ಪರಿಶಿಷ್ಟ ಪಂಗಡಕ್ಕೊಳಪಟ್ಟವರಾಗಿರತಕ್ಕದ್ದು. ಪಟ್ಟಿಯಲ್ಲಿ 
ಸೇರಿಸಲ್ಪಡಲು ಅರ್ಹತೆಯಿರುವ ಮಹಿಳೆಯ ಅಥವಾ ಪರಿಶಿಷ್ಟ ಜಾತಿಗೆ ಸೇರಿದ ಅಥವಾ 
ಪರಿಶಿಷ್ಟ ಪಂಗಡಕ್ಕೆ ಸೇರಿದವರ ಅಭಾವದಲ್ಲಿ ಆ ವಿಭಾಗಗಳಿಗಾಗಿ ತೆಗೆದಿರಿಸಿದ ಸ್ಥಾನಗಳಿಗೆ 
ಇತರ ವಿಭಾಗಕ್ಕೆ ಅಥವಾ ವಿಭಾಗಗಳಿಗೆ ಸೇರಿದವರನ್ನು ಪರಿಗಣಿಸತಕ್ಕದ್ದು.”; 

( ಸಿ ) (v) ನೇ ಐಟಮ್‌ನಲ್ಲಿ , “ ಎರಡು ಪ್ರಮುಖ ಉದ್ಯಮಿಗಳು ” ಎಂಬ ಪದಗಳ 
ಬದಲಾಗಿ “ ಒಬ್ಬ ಪ್ರಮುಖ ಉದ್ಯಮಿ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು ; 

( ಡಿ ) ( viii ) ನೇ ಐಟಮಿನ ನಂತರ ಈ ಕೆಳಗಿನ ಐಟಮ್‌ಗಳನ್ನು ಸೇರಿಸತಕ್ಕದ್ದು , 


ಅದೇನೆಂದರೆ : 


“ ( ix ) ಕೇರಳ ರಾಜ್ಯ ಉನ್ನತ ವಿದ್ಯಾಭ್ಯಾಸ ಪರಿಷತ್ತಿನ ವೈಸ್ಚೇರ್‌ಮ್ಯಾನ್ 
ಅಥವಾ ಅವರು ಗೊತ್ತುಪಡಿಸುವ ಒಬ್ಬ ಪರಿಷತ್ತಿನ ಸದಸ್ಯ , 


47 


8 . 


10 . 


( x ) ಕುಲಾಧಿಪತಿಯವರು ನಾಮನಿರ್ದೇಶ ಮಾಡುವ , ಬೊರ್ಡ್ ಓಫ್ 
ಗವರ್ನಸ್‌್ರನಲ್ಲಿನ ಎರಡು ವಿದ್ಯಾರ್ಥಿ ಪ್ರತಿನಿಧಿಗಳು , ಅವರಲ್ಲಿ ಒಬ್ಬರು ಪದವಿ ವಿದ್ಯಾರ್ಥಿ 
ಹಾಗೂ ಒಬ್ಬರು ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿ ಆಗಿರತಕ್ಕದ್ದು, ಅವರಲ್ಲಿ ಒಬ್ಬರು 
ಮಹಿಳೆಯಾಗಿರತಕ್ಕದ್ದು . ” 

37 ನೇ ವಿಭಾಗದ ತಿದ್ದುಪಡಿ, ಪ್ರಧಾನ ಅಧಿನಿಯಮದ 37 ನೇ ವಿಭಾಗದ 
ಬದಲಾಗಿ ಈ ಕೆಳಗಿನ ವಿಭಾಗವನ್ನು ಸೇರಿಸತಕ್ಕದ್ದು , ಅದೇನೆಂದರೆ : 

ಅಧ್ಯಯನಗಳ ಮಂಡಳಿ (1) ಸಿಂಡಿಕೇಟ್ ನಿಶ್ಚಯಿಸುವ ಪ್ರಕಾರ 
ಪ್ರತಿಯೊಂದು ಅಧ್ಯಯನ ಶಾಖೆಗೂ ತಲಾ ಒಂದು ಅಧ್ಯಯನಗಳ ಮಂಡಳಿ ಇರತಕ್ಕದ್ದು. 

( 2 ) ಅಧ್ಯಯನಗಳ ಮಂಡಳಿಯ ರಚನೆ ಹಾಗೂ ಅಧಿಕಾರಗಳು ಶಾಸನಗಳ 
ಮೂಲಕ ಗೊತ್ತುಪಡಿಸಬಹುದಾದ ಪ್ರಕಾರ ಆಗಿರತಕ್ಕದ್ದು . ” . 


“ 37 


11 . 


37 ಎ , 37 ಬಿ , 37 ಸಿ ಎಂಬೀ ಹೊಸ ವಿಭಾಗಗಳನ್ನು ಸೇರಿಸುವುದು. ಪ್ರಧಾನ 
ಅಧಿನಿಯಮದ 37 ನೇ ವಿಭಾಗದ ನಂತರ ಈ ಕೆಳಗಿನ ವಿಭಾಗವನ್ನು ಸೇರಿಸತಕ್ಕದ್ದು, 
ಅದೇನೆಂದರೆ : 


“ 37 ಎ , ಆರ್ಥಿಕ ಸಮಿತಿ . ( 1 ) ವಿಶ್ವವಿದ್ಯಾಲಯದ ಆರ್ಥಿಕ ವಿಷಯಕ್ಕೆ 
ಸಂಬಂಧಿಸಿದ ಯಾವುದೇ ಸಮಸ್ಯೆಗೆ ಸಲಹೆಯನ್ನು ನೀಡುವುದಕ್ಕಾಗಿ ಸಿಂಡಿಕೇಟ್ ನಿಯೋಗಿಸುವ 
ನಿರ್ದಿಷ್ಟ ಅರ್ಹತೆಯಿರುವ ಒಬ್ಬರು ಚೇರ್‌ಮ್ಯಾನ್ ಆಗಿ ಒಂದು ಆರ್ಥಿಕ ಸಮಿತಿ 
ಇರತಕ್ಕದ್ದು. 

( 2 ) ಈ ಅಧಿನಿಯಮದ ಉಪಬಂಧಗಳಿಗೊಳಪಟ್ಟು ಆರ್ಥಿಕ ಸಮಿತಿಯ 
ರಚನೆ , ಅಧಿಕಾರಗಳು , ಹೊಗೆಗಳು ಹಾಗೂ ಅಧಿಕಾರಗಳನ್ನು ವಹಿಸಿಕೊಡುವಂತಹ ಪ್ರಕ್ರಿಯೆಗಳು 
ಶಾಸನಗಳ ಮೂಲಕ ಗೊತ್ತುಪಡಿಸಬಹುದಾದ ಪ್ರಕಾರ ಆಗಿರತಕ್ಕದ್ದು . 

ಯೋಜನಾ ಸಮಿತಿ (1) ವಿಶ್ವವಿದ್ಯಾಲಯದ ಉದ್ದೇಶಗಳನ್ನು 
ನೆರವೇರಿಸುವುದಕ್ಕಾಗಿ ಅಗತ್ಯವೆಂದು ಭಾವಿಸಲಾಗುವ ಯಾವುದಾದರೂ ಕಾರ್ಯಗಳಿಗೆ ಸಂಬಂಧಿಸಿ 
ಸಿಂಡಿಕೇಟ್ ಹಾಗೂ ಶೈಕ್ಷಣಿಕ ಪರಿಷತ್ತಿಗೆ ಸಲಹೆ ನೀಡುವುದಕ್ಕಾಗಿ ಸಿಂಡಿಕೇಟ್ ನಿಯೋಗಿಸುವ 
ಒಬ್ಬ ವ್ಯಕ್ತಿಯು ಚೇರ್‌ಮ್ಯಾನ್ ಆಗಿ ಒಂದು ಯೋಜನಾ ಸಮಿತಿ ಇರತಕ್ಕದ್ದು . 


37 ಬಿ 


48 


9 


ಯೋಜನಾ ಸಮಿತಿಗೆ ಈ ಕೆಳಗಿನ ಹೊಣೆಗಾರಿಕೆ ಇರತಕ್ಕದ್ದು , 


( 2 ) 
ಅದೇನೆಂದರೆ: 


( i ) ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ಸಂಬಂಧಿಸಿ ಐದು ವರ್ಷಕ್ಕಿರುವ 
ಸಮಗ್ರವಾದ ಯೋಜನೆಯನ್ನು ವಿನ್ಯಶಗೊಳಿಸುವುದು ; 

(i ) ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ಅಪೇಕ್ಷಣೀಯವಾದ ಮಾರ್ಗಗಳ 
ರೂಪುರೇಷೆಗಳನ್ನು ಸಿದ್ದಪಡಿಸುವುದು ; 

( iii ) ಸಿಂಡಿಕೇಟ್ ಅಂಗೀಕರಿಸಿದ ಯೋಜನೆಗಳನ್ನು ಜಾರಿಗೆ ತರುವುದಕ್ಕೆ 
ಸಂಬಂಧಿಸಿ ಸಲಹೆಯನ್ನು ನೀಡುವುದು; 

(iv ) ಯೋಜನೆಯ ಕಾಲದಲ್ಲಿ ಸಾಧಿಸಲು ಉದ್ದೇಶಿಸಿದ ಗುರಿಗಳನ್ನು 
ನೇರವೇರಿಸುವುದರಲ್ಲಿ ವಿಶ್ವವಿದ್ಯಾಲಯವು ತೋರಿದ ಸಮಗ್ರ ಪರಿಣತಿಯನ್ನು ಅವಲೋಕಿಸುವುದು . 

( 3 ) ಈ ಅಧಿನಿಯಮದ ಉಪಬಂಧಗಳಿಗೊಳಪಟ್ಟು ಯೋಜನಾ ಸಮಿತಿಯ 
ರಚನೆ , ಅಧಿಕಾರಗಳು , ಹೊಣೆಗಳು ಹಾಗೂ ಅಧಿಕಾರಗಳನ್ನು ವಹಿಸಿಕೊಡುವಂತಹ 
ಪ್ರಕ್ರಿಯೆಗಳೂ ಶಾಸನಗಳ ಮೂಲಕ ಗೊತ್ತುಪಡಿಸಬಹುದಾದ ಪ್ರಕಾರ ಆಗಿರತಕ್ಕದ್ದು. 

37 ಸಿ ವಿದ್ಯಾರ್ಥಿ ಪರಿಷತ್ತು.-(1 ) ವಿದ್ಯಾರ್ಥಿಗಳ ಕಲ್ಯಾಣಕ್ಕೆ ಸಂಬಂಧಿಸಿದ 
ಕಾರ್ಯಗಳಿಗಾಗಿ ವಿಶ್ವವಿದ್ಯಾಲಯಕ್ಕೆ ಒಂದು ವಿದ್ಯಾರ್ಥಿ ಪರಿಷತ್ತು ಇರತಕ್ಕದ್ದು . 

( 2 ) ಈ ಅಧಿನಿಯಮದ ಉಪಬಂಧಗಳಿಗೊಳಪಟ್ಟು ವಿಧ್ಯಾರ್ಥಿ ಪರಿಷತ್ತಿನ 
ರಚನೆ , ಅಧಿಕಾರಗಳು , ಹೊಣೆಗಾರಿಕೆಗಳು ಹಾಗೂ ಅಧಿಕಾರಗಳನ್ನು ವಹಿಸಿಕೊಡುವಂತಹ 
ಪ್ರಕ್ರಿಯೆಗಳು ಶಾಸನಗಳ ಮೂಲಕ ಗೊತ್ತುಪಡಿಸಬಹುದಾದ ಪ್ರಕಾರ ಆಗಿರತಕ್ಕದ್ದು . ” . 


ಪಿ . ಸದಾಶಿವ 


ರಾಜ್ಯಪಾಲರು. 


G 21 /2018 / GPC . 


49 


